ಕರ್ನಾಟಕ ವಿಧಾನ ಪರಿಷತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1370 

ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ 

(ಸೈಳೀಯ ಸಂಸ್ಥೆ ಕ್ಷೇತ್ರ 

16.03.2021 

ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ 
ಇಲಾಖಾ ಸಚಿವರು 


ಪ್ರಶ್ನೆ 


ಉತ್ತರ 


ಉಡುಪಿ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ 
ಪರಿಹಾರ: ಆಯೋಗದ ಕಟ್ಟಿಡವನ್ನು 
ಯಾವಾಗ ನಿರ್ಮಿಸಲಾಗಿದೆ; 
ಕಾಮಗಾರಿಯನ್ನು ಕೈಗೊಂಡ ಇಲಾಖೆ 
ಯಾವುದು; ಗುತ್ತಿಗೆದಾರರ ಹೆಸರು ಮತ್ತು 
ವಿಳಾಸ ನೀಡುವುದು: ಈ ಕಟ್ಟಡದ 
ನಿರ್ಮಾಣಕ್ಕೆ ತಗುಲಿದ ಪೆಚ್ಚವೆಷ್ಟು; ಸದರಿ 
ಕಟ್ಟಡವನ್ನು ಯಾವ ಇಲಾಖೆಯಿಂದ 
ನಿರ್ವಹಣೆ  ಮಾಡಲಾಗುತ್ತಿದೆ;((ಮಾಹಿತಿ 
ಒದಗಿಸುವುದು) 


ಉಡುಪಿ ಜಿಲ್ಲಾ ಗ್ರಾಹಕರ ಆಯೋಗ ಕಟ್ಟಡದ 


ಕಾಮಗಾರಿಯನ್ನು ಅನುಮೋದಿತ ಅಂದಾಜು 
ಪಟ್ಟಿ. 2007-08ರಂತೆ ಕೈಗೊಂಡಿದ್ದು, ನೆಲ 
ಅಂತಸ್ಸು ಕಾಮಗಾರಿಯನ್ನು ಪೂರೈಸಿ, 
ದಿನಾ೦ಕ:05.10.2009ರಿಂದ 
ಕಾರ್ಯಾರಂಭಗೊಂಡಿದೆ. 


ಸದರಿ ಕಾಮಗಾರಿಯನ್ನು ಕರ್ನಾಟಕ ರೂರಲ್‌ 
ಇನ್ಟಾಸ್ಟಕ್ಟರ್‌ ಡೆವಲಪ್‌ಮೆಂಟ್‌ ಲಿಮಿಡೆಟ್‌, 
(KRIDL, ಮಂಗಳೂರು/ಉಡುಪಿ ವಿಭಾಗ (ಹಿಂದಿನ 
ಕರ್ನಾಟಕ ಭೂಸೇನಾ ನಿಗಮ ನಿಯಮಿತ) 
ವತಿಯಿಂದ ನಿರ್ಮಾಣ ಮಾಡಲಾಗಿದೆ. ಹಾಗೂ 
ಸ್ವತಃ ಸಂಸ್ಥೆಯ ವತಿಯಿಂದ (KRIDL), 
ಮಂಗಳೂರು - ಉಡುಪಿ, ವಿಭಾಗರವರೇ 
ಗುತ್ತಿಗೆದಾರರಾಗಿ ಕಾಮಗಾರಿ ಮೇಲ್ವಿಚಾರಣೆ 
ವಹಿಸಿಕೊಂಡು ಕಾರ್ಮಿಕರ ಮುಖಾಂತರ ಕಟ್ಟಡ 
ನಿರ್ಮಾಣ ಸಾಮಗ್ರಿಗಳನ್ನು ಒದಗಿಸಿ 
ನಿರ್ಮಿಸಿರುತ್ತಾರೆ. ಆ ಸಮಯದಲ್ಲಿ ಸದರಿ 
ಸಂಸ್ಥೆಯ ವತಿಯಿಂದ ಆಗಿನ ಸಹಾಯಕ 
ನಿರ್ದೇಶಕರ ಮೇಲ್ವಿಚಾರಣೆ ವಹಿಸಿರುತ್ತಾರೆಂದು 
ಸಂಬಂಧಿಸಿದ (ಜಣ), ಇವರು ಮಾಹಿತಿ 
ನೀಡಿರುತ್ತಾರೆ. 


ಈ ಕಟ್ಟಡ ನಿರ್ಮಾಣಕೈೆ ಕೇಂದ್ರ ಸರ್ಕಾರದ PCP 
ಯೋಜನೆಯಡಿಯಲ್ಲಿ ರೂ.36,96,000/-ಗಳ 


ಬಿಡುಗಡೆಯಾಗಿರುತ್ತದೆ. ಸದರಿ ಕಟ್ಟಡವು 
ಅಪೂರ್ಣಗೊಂಡಿದ್ದು, ಜಿಲ್ಲಾ ಗ್ರಾಹಕರ 
ಆಯೋಗದ ಮೇಲ್ವಿಚಾರಣೆ ಮತ್ತು 


ನಿರ್ವಹಣೆಯಲ್ಲಿರುತದೆ. 


ಸದರಿ ಕಟ್ಟಡದ ಮೊದಲ ಮಹಡಿ ಕಾಮಗಾರಿ 


(ಆ) | ಸದರಿ ಕಟ್ಟಿಡದ ಮೊದಲ ಮಹಡಿಯ 
ಕಾಮಗಾರಿಯ ಕಟ್ಟಿಡವನ್ನು ಯಾವಾಗ | 2009 ಇಸವಿಯಲ್ಲಿ ಪ್ರಾರಂಭಿಸಿದ್ದು, ಆಬುದಾನ 
ನಿರ್ನಿಸಲಾಗಿದೆ; ಕಾಮಗಾರಿಯನ್ನು | ಕೊರತೆಯ ಕಾರಣ ಕಟ್ಟಡ ಅಪೂರ್ಣಗೊಂಡಿದೆ. 
ಕೈಗೊಂಡ ಇಲಾಖೆ ಯಾವುದು; ತ 
ಗುತ್ತಿಗೆದಾರರ ಹೆಸರು ಮತ್ತು ವಿಳಾಸ | ಕರ್ನಾಟಕ ರೂರಲ್‌ ಇನ್ಸಾಸ್ಟೈಕೃರ್‌ ಡೆವಲಪ್‌ 
ನೀಡುವುದು; ಈ" ಬೊದಲ ಮಹಡಿಯ | ಮೆಂಟ್‌ ಲಿಮಿಡೆಟ್‌, (KRIDL), 
ಕಟ್ಟಡ ನಿರ್ಮಾಣಕೆೆ ಬಿಡುಗಡೆಯಾದ | ಮಂಗಳೂರು/ಉಡುಪಿ ವಿಬಾಗ (ಹಿಂದಿನ 
ಅನುದಾನದ ಮೊತ್ತ ಮತ್ತು ಬಳಕೆಯಾದ | ಕರ್ನಾಟಿಕ ಭೂಸೇನಾ ನಿಗಮ ನಿಯಮಿತ) 
ಮೊತ್ತವೆಷ್ಟು; (ವಿವರ ಒದಗಿಸುವುದು) 
ಮೇಲೆ ವಿವರಿಸಿದಂತೆ ಸ್ವತಃ ಸಂಸ್ಥೆಯ ವತಿಯಿಂದ 
ನಿರ್ಮಾಣ ಮಾಡಿರುವುದರಿಂದ ಗುತ್ತಿಗೆದಾರರು 
ಯಾರು ಇರುವುದಿಲ್ಲ. 
ನೆಲಮಹಡಿ ಹಾಗೂ ಮೊದಲ ಮಹಡಿಗೆ ಒಟ್ಟು 
ಬಿಡುಗಡೆಯಾದ ಅನುದಾನ ರೂ.39,96,000/- 
ಗಳಾಗಿರುತ್ತದೆ. ಅದರ ಬಳಕೆಯಾದ ಬಗ್ಗೆ 
ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ 
ದಿನಾ೦ಕ:05.10.2015ರಂದು ಉಪಯೋಗಿತ 
ಪ್ರಮಾಣ ಪತ್ರವನ್ನು ನೀಡಲಾಗಿರುತ್ತದೆ. 
(ಇ) |ಸದರಿ ಕಟ್ಟಿಡದ ಮೊದಲ ಮಹಡಿ | ಅಪೂರ್ಣಗೊಂಡ ಕಟ್ಟಿಡ ಮತ್ತು ಇತರ ದುರಸ್ತಿ 


ನಿರ್ಮಾಣ ಕಾಮಗಾರಿ 
ಸಂಪೂರ್ಣಗೊಳದಿರುವುದರಿಂದ 
ಆಯೋಗದ ಅಧ್ಯಕ್ಷರು, ಸದಸ್ಯರು, 
ಸಿಬ್ಬಂದಿ ವರ್ಗ, ಪಕ್ಷಗಾರರು ಮತ್ತು 
ವಕೀಲರಿಗೆ ಸ್ನಳಾವಕಾಶದ ಕೊರತೆ 
ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ ಈ ಬಗ್ಗೆ 
ಕೈಗೊಂಡ ಕ್ರಮವೇನು; ಕಾಮಗಾರಿಯನ್ನು 
ಯಾವ ಕಾಲಮಿತಿಯಲ್ಲಿ, 
ಪೂರ್ಣಗೊಳಿಸಲಾಗುವುದು? 


ಕಾಮಗಾರಿಗಳನ್ನು ಒಳಗೊಂಡಂತೆ ಹಾಗೂ 
ಮಧ್ಯಸ್ಲಿಕೆಗಾರಿಕೆ ಕೇಂದ್ರದ ಕಟ್ಟಡ ಸೇರಿ 
ಅಂದಾಜುಪಟ್ಟೆಯನ್ನು IPCP 


ಯೋಜನೆಯಡಿಯಲ್ಲಿ, ಮೂಲ ಸೌಕರ್ಯಗಳನ್ನು 
ಒದಗಿಸಲು ಅನುದಾನ ಮಂಜೂರು ಮಾಡುವಂತೆ 
ಕೋರಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ 
ಕಳುಹಿಸಿಕೊಡಲು ಕಮವಹಿಸಲಾಗುತ್ತಿದೆ. 


ಸಂಖ್ಯೆ: ಆನಾಸ 19 ಸಲಫ 2021 (ಇ-ಆಫೀಸ್‌) 


(q ಕಲ್ತ 
ಆಹಾರ, ನಾಗಕಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ ಇಲಾಖಾ ಸಚಿವರು 


